ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸ ಸಂಖ್ಯೆ 
ಸದಸ್ಯರ ಹೆಸರು 


ಉತ್ತರಿಸುವ, ದಿನಾಂಕ 


"ಕರ್ನಾಟಕ ವಿಧಾನ ಪರಿಷತ್ತು 


769 


:. ಶ್ರೀ ವಿವೇಕ ವಸ 


೦ತರಾವ್‌ ಪಾಟೀಲ್‌ (ವಿಧಾನಸಭೆಯಿಂದ 


ಚುನಾಯಿತರಾದವರು) 


17-09-2021. 


ಉತ್ತರಿಸುವವರು ಮಾನ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಸಜೆವರು. 

3 7 ಹತ್ತರ 

(ಅ) |ಗಾಮ ಪಂಚಾಯಿತಿ ಸಿಬ್ಬಂದಿಗಳಿ 

- | ಮಾಸಿಕ ವೇತನವು ನಿಗಧಿತ ಅವಧಿಯಲ್ಲಿ 
ಸೆಂದಾಯವಾಗದೇ . . ಇರುವುದರಿಂದ 
ಸಿಬ್ಬಂದಿಗಳು, , ಆರ್ಥಿಕ ಸಮಸ್ಯೆ ಬಂದಿದೆ. 
| ಎದುರಿಸುತ್ತಿರುವುದು ಸರ್ಕಾರದ ಗಮನಕ್ಕೆ § 
ಬಂದಿದೆಯೇ; 

ಈ) ಬಂದದ್ದಲ್ಲ ನಗಧತ ಅವಧಿಯೊಳಗೆ ಸದರ ಕರ್ನಾಟಕ'ಗ್ರಾಮ ಸ್ಪರಾಜ್‌ ಮತ್ತು ಪಂಚಾಯತ್‌ ರಾಜ್‌ 
ಸಿಬ್ಬಂದಿಗಳ ಮಾಸಿಕ ವೇತನ! ಅಧಿನಿಯಮ, 1993: ರ ಪ್ರಕರಣ 113 ರಂತೆ ಗ್ರಾಮ 
ಸಂದಾಯಕ್ಕಾಗಿ ಸರ್ಕಾರವು ಕೈಗೊಂಡ ಪಂಚಾಯತಿಯು ತನ್ನ ಸಿಬ್ಬಂದಿಗಳ ವೇತನವನ್ನು 
ಕ್ರಮಗಳೇನು? ಗ್ರಾಮ ಪಂಚಾಯತಿ ನಿಧಿಯಿಂದ ಅಂದರೆ ತನ್ನ ಸ್ಪಂತ 


ಸಂಪನ್ಮೂಲದಿಂದ 


ಪಾವತಿಸುವುದು ಪ್ರಶಿಯೊರಿದು 
ಗ್ರಾಮ ಪಂಚಾಯತಿಯ ಕರ್ತವ್ಯವಾಗಿರುತ್ತದೆ. ಆದರೂ 
ರಾಜ್ಯದ " ಹಲವಾರು ಗ್ರಾಮ ಪಂಚಾಯತಿಗಳಲ್ಲಿ 
ಸಂಪನ್ಮೂಲದ ಕೊರತೆಯಿಂದ ಸಮಯಕ್ಕೆ ಸರಿಯಾಗಿ 
ಸಿಬ್ಬಂದಿಗಳ ವೇತನ ಪಾವತಿಸದ ಕಾರಣ ಸರ್ಕಾರವು 
ಗ್ರಾಮ ಪಂಚಾಯತಿಗಳಿಗೆ ಬಿಡುಗಡೆ ಮಾಡುವ 
ಅನುದಾನದಲ್ಲಿ ಭಾಗಶಃ ವೇತನಕ್ಕಾಗಿ ಪ್ರತ್ಯೇಕ 
ಅನುದಾನವನ್ನು ಬಿಡುಗಡೆ ಮಾಡುತ್ತಿದೆ. 


ಪ್ರಸ್ತುತ ರಾಜ್ಯದ ಗ್ರಾಮ ಪಂಚಾಯತಿಗಳಲ್ಲಿ 1) ಬಿಲ್‌ 
ಕಲೆಕ್ಟರ್‌, 2) ಕ್ಸರ್ಕ್‌ ಕಂ ಡಾಟಾ ಎಂಟ್ರಿ ಆಪರೇಟರ್‌ / 
ಡಾಟಾ ಎಂಟ್ರಿ ಆಪರೇಟರ್‌, 3) ವಾಟರ್‌ ಆಪರೇಟರ್‌, 
4) ಅಟೆಂಡೆಂಟ್‌ ಮತ್ತು 5) ಕ್ಷೀನರ್ಸ್‌ ಸೇರಿದಂತೆ 
ಸಿಬ್ಬಂದಿಗಳ ವೇತನಕ್ಕಾಗಿ ವಾರ್ಷಿಕವಾಗಿ" ಒಟ್ಟು 
ರೂ.783.61 ಕೋಟಿ ಅನುದಾನದ ಅವಕ್ಕಕತೆ ಇದ್ದು, 
ಇದರಲ್ಲಿ ರೂ. 511.20 ಕೋಟಿಗಳನ್ನು ಸರ್ಕಾರದಿಂದ 


ತ್ರೈಮಾಸಿಕವಾಗಿ 4 ಕಂತುಗಳಲ್ಲಿ ಬಿಡುಗಡೆ 
ಮಾಡಲಾಗುತ್ತಿದೆ. 
ವೇತನಕ್ಕಾಗಿ ಕೊರತೆಯಾಗುವ ರೂ.272.41 


ಕೋಟಿಗಳಲ್ಲಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ 
ಉದ್ಯೋಗ ಖಾತರಿ ಯೋಜನೆಯ ಕಾರ್ಯಕ್ರಮದ 


ಸೇಷೆ`'ನೀಡುವವರಿಗೆ ಸದರಿ ಯೋಜನೆಯಡಿ "ರೂ. 
.]61.50 ಕೋಟಿಗಳನ್ನು ವಾರ್ಷಿಕವಾಗಿ 2 ಕಂತುಗಳಲ್ಲಿ 
ಬಿಡುಗಡೆ ಮಾಡಲಾಗುತ್ತದೆ. } 


15ನೇ ಹಣಕಾಸು ಆಯೋಗದ ಅನುದಾನದಡಿಯಲ್ಲಿ 
ಕುಡಿಯುವ ನೀರು ನಿರ್ವಹಣೆ, ನೈರ್ಮಲ್ಯ ಕಾಪಾಡುವ 
ಕಾರ್ಯಕ್ರಮಗಳಿಗೆ ಅನುದಾನವನ್ನು 

€ಸಲಿರಿಸಲಾಗಿದ್ದು, ಕುಡಿಯುವ ನೀರು ಸರಬರಾಜು 
Fe ಸ್ವಚ್ಛತೆ ಸೇವೆ ನೀಡುವವರಿಗೆ 15ನೇ ಹಣಕಾಸು 
ಆಯೋಗದ ಅನುದಾನದಡಿ ರೂ.160.90 ಕೋಟಗಳ 
ಅನುದಾನ ಮತ್ತು ಸ್ವಂತ ಸಂಪನ್ಮೂಲದಲ್ಲಿ ' 50.01 
ಕೋಟಿಗಳನ್ನು ಗ್ರಾಮ ಪಂಚಾಯತಿಗಳು ಸಿಬ್ಬಂದಿಗಳ 
ವೇತನಕ್ಕಾಗಿ ಭರಿಸಲು ಅನುದಾನವನ್ನು ವರ್ಗಾವಣೆ 
ಮಾಡಿಕೊಂಡು ಸಿಬ್ಬಂದಿಗಳ -ವೇತನ ಭರಿಸಲು ಕ್ರಮ 
ಕೈಗೊಳ್ಳುವಂತೆ ಗ್ರಾಮ ಪಂಚಾಯತಿಗಳಿಗೆ ದಿನಾಂಕ: 
25-11-2020 ರ ಸರ್ಕಾರದ ಆದೇಶದಲ್ಲಿ ನಿರ್ದೇಶನ 
ನೀಡಲಾಗಿದೆ. 


